ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ p 
ವಿಧಾನ ಪರಿಷತ್ತ ಸದಸ್ಯರು 
ಉತ್ತರಿಸ ಬೇಕಾದ ದಿನಾಂಕ 
ಉತ್ತರಿಸ ಬೇಕಾದ ಸಚಿವರು 


= bpm 


682 : 
ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತು . 
04.03.2021 
ಮುಖ್ಯ ಮಂತ್ರಿ 


pe] 
ಕ್ರಸಂ 


—— 


ಪ್ರಶ್ನೆಗಳು 


ಉತ್ತರಗಳು 


(ಅ) 


ಅನುದಾನ ವರಾ ಲಾವ ಸಾ 


ಸಾಲಿನವರೆಗೆ ಖಾಲಿ ಇರುವ ಬೋಧಕ 
ಹುದ್ದೆಗಳನ್ನು ಭರ್ತಿ ಮಾಡಲು ಹಾಗೂ 1986 
ರಿಂದ 1995ನೇ ಸಾಲಿನವರೆಗಿನ ಕನ್ನಡ 
ಮಾಧ್ಯಮ ಶಾಲೆಗಳಿಗೆ ಹೊಸದಾಗಿ 
ವೇತನಾನುದಾನಕ್ಕೆ ಒಳಪಡಲು ಸರ್ಕಾರಕ್ಕೆ 
ಬಂದಿರುವ ಪ್ರಸ್ತಾವನೆಗಳಿಗೆ ಆರ್ಥಿಕ 
ಇಲಾಖೆಯಿಂದ ಆರ್ಥಿಕ ಮಿತಿವ್ಯಯ ಕಾರಣ 
ನೀಡಿ ತಡೆಹಿಡಿದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ 
ದಿನಾಂಕ:31.12.2015ರೊಳಗೆ ಮರಣ)ನಿವೃತ್ತಿ/ 
ವರ್ಗಾವಣೆ ಹಾಗೂ ಇನ್ನಿತರ ಕಾರಣಗಳಿಂದ 
ತೆರವಾದ ಹುದ್ದೆಗಳನ್ನು ಭರ್ತಿ ಮಾಡಲು 
ಕಲ್ಪಿಸಿರುವ ಅವಕಾಶವನ್ನು ಸುತ್ತೋಲೆ ಸಂಖ್ಯೆಆಇ 
157 ವೆಚ್ಚ-8/2020, ದಿನಾಂಕ:10.06.2020 


ರನ್ನಯ 2020-21ನೇ ಸಾಲಿನಲ್ಲಿ ಭರ್ತಿ 
ಮಾಡುವುದನ್ನು ತಾತ್ಕಾಲಿಕವಾಗಿ 
ತಡೆಹಿಡಿಯಲಾಗಿರುತ್ತದೆ. 


(ಆ) 


r 
ಸದರಿ ನೇಮಕಾತಿ ಪ್ರಕ್ರಿಯೆಯಲ್ಲಿರುವ 
ಜೋಧಕರಿಗೆ ವಯೋಮಿತಿ 
ಮೀರುತ್ತಿರುವುದರಿಂದ ಅವರು 
ತೊಂದರೆಗೊಳಪಡುತ್ತಿರುವುದು ಸರ್ಕಾರದ 


ಗಮನಕ್ಕೆ ಬಂದಿದೆಯೇ; 


(ಇ) 


ಹಾಗಾದಲ್ಲಿ" ಈ ನಚ್ಛನಕಸ್ಕ್ಕಾರ ತೈಸಾಂಡ 


ಕ್ರಮಗಳೇನು, (ವಿವರಗಳೊಂದಿಗೆ ಮಾಹಿತಿ 
ಒದಗಿಸುವುದು.) 


(ಈ) 


ಹಾನ್‌ ಸಾನಾಷ್ಟ್‌ "ಇ 
ಮಿತವ್ಯಯವನ್ನು ಸಡಿಲಿಸಿ, ಸದರಿ ಕಡತಗಳಿಗೆ 
ಮಂಜೂರಾತಿ ನೀಡಲಾಗುವುದು; 


ಖಾಸಗಿ ಅನುದಾನಿತ ಪೌಢಶಾಲೆ, ಪದವಿ ಪೂರ್ವ 
ಮತ್ತು ಪದವಿ ಕಾಲೇಜುಗಳಲ್ಲಿ ದಿನಾಂಕ: 
31.12.2015ರ. ಅಂತೃಕ್ಕೆ ವಿವಿಧ ಕಾರಣಗಳಿಂದ 
ಖಾಲಿ ಉಂಟಾಗಿರುವ ಹುದ್ದೆಗಳ ಪೈಕಿ ಈಗಾಗಲೇ 
ಸರ್ಕಾರದಿಂದ ಅನುಮೋದನೆಗೊಂಡು ನೇಮಕಾತಿ 
ಪ್ರಕ್ರಿಯೆಯು ಇಲಾಖೆಯಲ್ಲಿ ಅಂತಿಮ ಹಂತದಲ್ಲಿ 
ಬಾಕಿ ಇರುವ ಕ್ರಮವಾಗಿ 257, 173 ಮತ್ತು 340 
ಬೋಧಕ ಹುದ್ದೆಗಳಿಗೆ ನೇಮಕಾತಿ ಆದೇಶವನ್ನು 
2021-22ನೇ ಶೈಕ್ಷಣಿಕ ವರ್ಷ ಪ್ರಾರಂಭಗೊಂಡ 
ನಂತರ ನೀಡಲು ಸಹಮತಿಸಲಾಗಿರುತ್ತದೆ. 


- 


ಸಂಖ್ಯೆ'ಆಇ 48 ವೆಚ್ಚ-8/2021 


(ಜಿ.ಎಸ್‌.ಯಡಿಯೂರಪು 
ಮುಖ್ಯಮಂತ್ರಿ 


